ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 1139 | 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭಾ 


ಸದಹ್ಯತ ಹಗಳು ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 07-03-2022 
ಉತ್ತರಿಸುವ ಸಚಿವರು ಮಾನ್ಯ ಇಂಧನ ಹಾಗೂ ಕನ್ನಡ 


ಮತ್ತು ಸಂಸ್ಕೃತಿ ಸಚಿವರು 


kk 


ಪ್ರಶ್ನೆ 


ಅ) | ದೀನದಾಯಾಳ ಉಪಾಧ್ಯಾಯ 
ಯೋಜನೆಯಡಿಯಲ್ಲಿ, ವಿದ್ಯುತ್‌ 
ಸರಬರಾಜು ಕಂಪನಿಗಳು ಕಳೆದ 3 
ವರ್ಷಗಳಲ್ಲಿ ಎಷ್ಟು ಅನುದಾನ 
ನೀಡಲಾಗಿ: (ಕಂಪನಿವಾರು ವಿವರ 
ನೀಡುವುದು) 


ದೀನದಯಾಳ ಉಪಾಧ್ಯಾಯ 
ಗ್ರಾಮಜ್ಯೋತಿ ಯೋಜನೆಯಡಿಯಲ್ಲಿ 
ಕೈಗೊಂಡ ಎಲ್ಲಾ ಕಾಮಗಾರಿಗಳಿಗೆ 
ಕಳೆದ 3 ವರ್ಷಗಳಲ್ಲಿ ಕೇಂದ್ರ 
ಸರ್ಕಾರದಿಂದ ಬಿಡುಗಡೆಯಾದ 
ಅನುದಾನದ ಕಂಪನಿವಾರು 
ವಿವರಗಳನ್ನು ಅನುಬಂಧ-1 ರಲ್ಲಿ 
ಒದಗಿಸಲಾಗಿದೆ. 


ಕಳೆದ 3 ವರ್ಷಗಳಲ್ಲಿ ಸೌಭಾಗ್ಯ 
ಯೋಜನೆಯ ಅನ್ವಯ ' ವೆಚ್ಚ 
ಮಾಡಿದ ಮೊತ್ತವೆಷ್ಟು 
(ಜಿಲ್ಲಾವಾರು ವಿವರ ನೀಡುವುದು) 


ಸೌಭಾಗ್ಯ ಯೋಜನೆಯ 
ಅನ್ನಯ ಕಳೆದ 3 ವರ್ಷಗಳಲ್ಲಿ 
ವಿದ್ಯತ್‌ ಸಂಪರ್ಕ ಕಲ್ಪಿಸಲು 
ಜಿಲ್ಲಾವಾರು ವೆಚ್ಚ ಮಾಡಿದ |. 
ವಿವರಗಳನ್ನು ಅನುಬಲಟ/ ರಲ್ಲಿ 
ಒದಗಿಸಲಾಗಿದೆ. 


AU 
(ವಿ ಸುನಿಲ್‌' ಕುಮಾರ್‌) 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿ:ವರು 


ಸಂಖ್ಯೆ: ಎನರ್ಜಿ 51 ಇಬಿಎಸ್‌ 2022 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ (ವಿಧಾನ 
ಸಭಾ ಕ್ಷೇತ್ರದಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ ಪೃಶ್ನೆ' 
ಸಂಖ್ಯೆ:1139 ಕ ಅಮಬಲಂಧ-1 


ದೀನ್‌ದಯಾಳ್‌ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯಡಿಯಲ್ಲಿ ಕೇಂದ್ರ 
ಸರ್ಕಾರದಿಂದ ಕಳೆದ 3 ವರ್ಷಗಳಲ್ಲಿ ಬಿಡುಗಡೆಯಾದ ಅನುದಾನದ ಕಂಪವಿವಾರು 
ವಿವರಗಳು ಕೆಳಕಂಡಂತಿವೆ:- 


ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ (ಕೋಟಿ 


f ಕಂಪನಿಯ ರೂ.ಗಳಲ್ಲಿ) 
ಕ್ರ. ಸಂ. 
ಹೆಸರು 2021-2 
| 2018-19 | 2019-20 | 2020-21 22 
1 |ಬೆಸ್ಕಾಂ r 61.91 2505 | 0 | 14.58 
2 | ಮೆಸ್ಕಾಂ 113.98 32.88 0 0 
| 3 |ಸೆಸ್ಕ್‌ 78.55 21.15 0 22.02 
4 [ಹೆಸ್ಕಾಂ 96.33 31.35 0 | 2035 
5 | ಜೆಸ್ಕಾಂ 134.83 51.91 0 38.81 
ಒಟ್ಟು 485.60 162.74 0 | 9576 


ಮಾನ್ಯ ವಿಧಾನ ಪರಿಷತಿನ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭಾ 
ಕ್ಷೇತ್ರದಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯೆ:1139 ಕೆ ಅಮಬಂಧ-2 


ಸೌಭಾಗ್ಯ ಯೋಜನೆಯ ಅನ್ವಯ ಕಳೆದ 3 ವರ್ಷಗಳಲ್ಲಿ ವಿದ್ಯುತ್‌ ಸಂಪರ್ಕ ಕಲ್ಪಿಸಲು ವೆಚ್ಚ 
ಮಾಡಿದ ಜಿಲ್ಲಾವಾರು ವಿವರಗಳು ಕೆಳಕಂಡಂತಿವೆ:- 


ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ:- 


[ ಸೌಭಾಗ್ಯ ಯೋಜನೆಯಡಿ ವಿದ್ಯುತ್‌ ಸಂಪರ್ಕ 
ಕ್ರ. ಕಲ್ಪಿಸಲು ವೆಚ್ಚ ಮಾಡಿದ ವಿವರಗಳು (ಕೋಟಿ 
ಜಿಲ್ಲೆಯ ಹೆಸರು 
oy ರೂ.ಗಳಲ್ಲಿ) 
2018-19 | 2019-20 | 2020-21 | 2021-22 
1 ದಕ್ಷಿಣ ಕನ್ನಡ 0.89 2.11 0.78 0 
2 ಉಡುಪಿ 3.23 477 0.74 0 
3 ಶಿವಮೊಗ್ಗ 0 0.05 0 0 
4 ಚಿಕ್ಸಮಗಳೂರು 0.55 1.02 0.33 0 
| 

ಒಟ್ಟು 4.67 7.95 1.85 0 


L 
ಹುಬ್ಮಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ:- 


3 ಸೌಭಾಗ್ಯ ಯೋಜನೆಯಡಿ ವಿದ್ಯುತ್‌ ಸಂಪರ್ಕ ಕಲ್ಲಿಸಲು 
¢ ddd ವೆಚ್ಚ ಮಾಡಿದ ವಿವರಗಳು (ತೋಟಿ ರೂ.ಗಳಲ್ಲಿ) 
ಸಂ. 
2018-19 | 2019-20 | 2020-21 | 2021-22 
1 ARSE 0 0 4.96 1.12 
2 ಬೆಳಗಾವಿ 0 0 21.23 0.32 
3 ವಿಜಯಪುರ 0 0 5] 0.00 
4 ಹಾವೇರಿ 0 0 | 892 0.00 
2 "ಉತ್ತರ ಕನ್ನಡ 0 0 20.55 0.16 
6 ಧಾರವಾಡ 0 0. | 434 0.15 
SN Ee 0 0 609. | 001 
ಮ ಯಿ —— 
ಒಟ್ಟು 0 0 6912 | 176 


CE PN RA 


2 


ಗುಲ್ಬರ್ಗ ವಿದ್ಯತ್‌ ಸರಬರಾಜು ಕಂಪನಿ:- 


ಈ ಸೌಭಾಗ್ಯ ಯೋಜನೆಯಡಿ ವಿದ್ಯುತ್‌ ಸಂಪರ್ಕ ಕಲ್ಪಿಸಲು 
ಜಿಲ್ಲೆಯ ಹೆಸರು ವೆಚ್ಚ ಮಾಡಿದ ವಿವರಗಳು (ಕೋಟಿ ರೂ.ಗಳಲ್ಲಿ) - 
ಸೆಂ. , 
2018-19 | 2019-20 | 2020-21 | 2021-22 
MS 
- 0 
1 ಬಳ್ಳಾರಿ 8.25 3.66 
2 ಬೀದರ : 693 4.26 1.38 0 
El 
3 | . ಕಲಬುರಗಿ 7.79 1.38 2.37 0 
4 ಕೊಪ್ಪಳ 13.31 0.78 - 0 
5 | ರಾಯಚೂರು [99 | 09 - 0 
] 
6 ಯಾದಗಿರ 1.89 Fl - 0 
ಒಟ್ಟು 43.16 11.07 3.75 0 


ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ವಿಯಮಿತ- y 


ಸೌಭಾಗ್ಯ ಹೂಸ ವಿದ್ಯುತ್‌ ಸಂಪರ್ಕ ಕಲ್ಪಿಸಲು | 
¥ ಜಿಲ್ಲೆಯ ಹೆಸರು . ವೆಚ್ಚ ಮಾಡಿದ ವಿವರಗಳು (ಕೋಟಿ ರೂ.ಗಳಲ್ಲಿ) 

ಸಂ. 
K 2018-19 | 2019-20 | 2020-21 | 2021-22 
1 ಕೊಡಗು | 23116 6.6912 6.584 1.9994 


ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತದಲ್ಲಿ ಕೊಡಗು ಜಿಲ್ಲೆಯಲ್ಲಿ' 
ಮಾತ್ರ ಸೌಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ: 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯಲ್ಲಿ ಸೌಭಾಗ್ಯ ಯೋಜನೆಯನ್ನು 
ಐನುಜ್ಸಾನಗೋಳೆಸಿರುವುವಲ್ಲು 


